ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 03 ನೇ ಮಾರ್ಚ್‌, 2020 


ತೊಗರಿ ಖರೀದಿ ಕೇಂದ್ರಗಳ ಬಗ್ಗೆ 
ಶ್ರೀರಘುನಾಥ್‌ರಾವ್‌ ಮಲ್ಮಾಪೂರೆ(ವಿಧಾನಸಭೆಯಿಂದಚುನಾಯಿತರಾದವರು):- 
135 (185) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ತೊಗರಿ ಖರೀದಿ ಕೇಂದ್ರಗಳೆಷ್ಟು ; ಯಾವ ಯಾವ ಸಂಸ್ಥೆಗಳಿಗೆ/ಸೊಸೈಟಿಗಳಿಗೆ ವಹಿಸಲಾಗಿದೆ ; 
(ತಾಲ್ಲೂಕುವಾರು ಕೇಂದ್ರಗಳವಾರು ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಬೀದರ್‌ ಜಿಲ್ಲೆಯ ಖರೀದಿ ಕೇಂದ್ರಗಳಲ್ಲಿ ರೈತರಿಂದ ಹೆಣ ಪಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 
ಬಂದಿದ್ದಲ್ಲಿ, ಅದನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಇ) ಸರ್ಕಾರವು ಈ ವರ್ಷ ಪ್ರತಿ ಕಿಂಟಲ್‌ ತೊಗರಿ ಮತ್ತು ಇತರ ದ್ವಿಧಾನ್ಯಗಳಿಗೆ ಎಷ್ಟು ದರ ನಿಗಧಿ ಮಾಡಲಾಗಿದೆ ; (ಸ್ಪಷ್ಟ 
ಮಾಹಿತಿ ನೀಡುವುದು) 


(ಈ) ಸುಮಾರು ಸೊಸೈಟಿಗಳು ಖರೀದಿ ಕೇಂದ್ರಗಳಲ್ಲಿ ಕ್ವಿಂಟಲ್‌ಗೆ 2/3 ಕೆ.ಜಿ. ಧಾನ್ಯವನ್ನು ಮತ್ತು ರೈತರಿಂದ ಅಧಿಕಾರಿಗಳು 
/ಹಿಬ್ಬಂದಿಗಳು ಹಣ ಪಡೆಯುತ್ತಿರುವುದು ನಿಜವೇ ? 


